ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು : ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಥಳೀಯ ಸಂಸ್ಥೆಗಳ ಕೇತ್ರ), 
PSNR SS 6 SNE 6 ES EE 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 24 (43) 


ಉತ್ತರಿಸಬೇಕಾದ ದಿನಾಂಕ : 03.03.2020. 
ಉತ್ತರಿಸಬೇಕಾದವರು ನಗರಾಭಿವೃದ್ಧಿ ಸಚಿವರು 
ಕಮ ಪಶ್ನೆ 

ಸಂಖೆ 


ಅ. ]ರಾಯಜೂರು `ಜಕ್ಷ `ಡೌವದುರ್ಗ 


ಪಟ್ಟಣದಲ್ಲಿ 24/7 ಕುಡಿಯುವ 
ನೀರಿನ ಕಾಮಗಾರಿ ಪೂರ್ತಿಗೊಂಡ 


Distribution Line ಗಳಿಗೆ ಹಣದ 


ಕೊರತೆ ಉಂಟಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ. |ಬಂದಿದ್ದಲ್ಲಿ, ದುಕೂಂಡಿರುವ €ವದುರ್ಗ ಪಟ್ಟಣಕ್ಕ ನಿರಂತರ ನೀರು ಸರಬರಾಜು 
ಕ್ರಮಗಳೇನು; ಮಾಡುವ ಸಲುವಾಗಿ ವಿತರಣಾ ಜಾಲವನ್ನು ಅಳವಡಿಸುವ 
ಸರ್ವೆ ಕಾರ್ಯ, ವಿನ್ಯಾಸ ಅಂತಿಮಗೊಂಡಿದ್ದು ರೂ.63.17 
ಕೋಟಿಗಳ ಅಂದಾಜು ಪಟ್ಟಿ ಪರಿಶೀಲನೆಯಲ್ಲಿರುವುದಾಗಿ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳ ಚರಂಡಿ ಮಂಡಳಿ ರವರು ವರದಿ 
ಮಾಡಿರುತ್ತಾರೆ. ಅವರಿಂದ ಪ್ರಸ್ತಾವನೆಯು ಸ್ನೀಕೃತವಾದ 
DEE [| ನ೦ತರ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ 
ಪೂರ್ತಿಗೊಳಿಸುವುದು ಯಾವಾಗೂ |ಸರ್ಕಾರದ ಹಂತದಲ್ಲಿ ನಿಯಮಾನುಸಾರ 
ಪರಿಶೀಲಿಸಲಾಗುವುದು. | 


ಸಂಖ್ಯೆ: ನಅಇ 12 ಯುಎಂಎಸ್‌ 2020 


